CPMG/ KA/ BG-GPO/13/2003-2005 





ಭನ: 
EY 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಬೆಂಗಳೂರು, ಗುರುವಾರ, ಮಾರ್ಚ್‌ ೧೭, ೨೦೦೫ (ಫಾಲ್ಗುಣ ೨೬, ಶಕ ವರ್ಷ ೧೯೨೬) 





ಸಂಚಿಕೆ ೧೧ 





ಸಂಪುಟ ೧೪೦ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 21 ಪಿಪಿಇ 2004, ಬೆಂಗಳೂರು, ದಿನಾಂಕ: 2ನೇ ಮಾರ್ಚ್‌ 2005 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಅಪರ ಸರ್ಕಾರಿ ಅಭಿಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ 
ಅಧಿಕಾರಿಗಳಿಗೆ ಅವರ ಹೆಸರಿನ ಎದುರು ಸೂಚಿಸಿರುವ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಗಳಲ್ಲಿ ತೆರವಿರುವ ಪ್ರಧಾನ ಸರ್ಕಾರಿ ಅಭಿಯೋಜಕರ 
ಹುದ್ದೆಯಲ್ಲಿ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಿಯುಕ್ತಿಗೊಳಿಸಲಾಗಿದೆ. 





ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಪದನಾಮ ಮತ್ತು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 


ಪ್ರಧಾನ ಸರ್ಕಾರಿ ಅಭಿಯೋಜಕರಾಗಿ ಸ್ಥಳ ನಿಯುಕ್ತಿಗೊಳಿಸಿರುವ 
ನ್ಯಾಯಾಲಯ 





1 


ಶ್ರೀ ಎನ್‌.ಆರ್‌. ರಾಮಕೃಷ್ಣ, 3ನೇ ಅಪರ ಸರ್ಕಾರಿ 
ಅಭಿಯೋಜಕರು, 21ನೇ ಅಪರ ಸಿಟಿ ಸಿವಿಲ್‌ ಮತ್ತು ಸತ್ರ 
ನ್ಯಾಯಾಲಯ, ಬೆಂಗಳೂರು ನಗರ 


ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿಟಿ ಸಿವಿಲ್‌ 
ಮತ್ತು ಸತ್ರ ನ್ಯಾಯಾಲಯ, ಬೆಂಗಳೂರು ನಗರ (ತೆರವಿರುವ 
ಸ್ಥಳದಲ್ಲಿ 





ಶ್ರೀ ವಿ.ಕೆ. ಮಾನೆ, 4ನೇ, ಅಪರ ಸರ್ಕಾರಿ ಅಭಿಯೋಜಕರು, 
4ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ, ಬಿಜಾಪುರ 


ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಬಿಜಾಪುರ (ತೆರವಿರುವ ಸ್ಥಳದಲ್ಲಿ) 











ಶ್ರೀ ಎಸ್‌.ಪಿ. ಅಣ್ಣೇಗೌಡ, 1ನೇ ಅಪರ ಸರ್ಕಾರಿ 
ಅಭಿಯೋಜಕರು, 1ನೇ ಅಪರ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 





ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ (ತೆರವಿರುವ 
ಸ್ಥಳದಲ್ಲಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 296 


ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 


ಒಳಾಡಳಿತ ಇಲಾಖೆ (ಕಾ.ಸು., ಕಾಪಿಫೋಸ ಹಾಗೂ ಅಭಿಯೋಗ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 





ಅಧಿಸೂಚನೆ 
ಸಂಖ್ಯೆ: ಆಕುಕ 52 ಐಎಂಎಂ 2005, ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್‌ 2005 

ಔಷಧ ನಿಯಂತ್ರಣ ಇಲಾಖೆಯ ಶ್ರೀ ಸಿ.ಎಂ. ಶಿವಕುಮಾರ್‌, ಸಹಾಯಕ ಔಷಧ ನಿಯಂತ್ರಕರು, ಬೀದರ್‌ ವೃತ್ತ, ಬೀದರ್‌, ಇವರನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಕೆ.ವಿ. ವಿಶ್ವೇಶ್ವರ, ಸಹಾಯಕ ಔಷಧ ನಿಯಂತ್ರಕರು, ಇವರ ವಯೋ 
ನಿವೃತ್ತಿಯಿಂದ ತೆರವಾದ ಬೆಂಗಳೂರು ವೃತ್ತ-5, ಬೆಂಗಳೂರು ಇಲ್ಲಿನ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. ಸದರಿ 
ಅಧಿಕಾರಿಯು ವರ್ಗಾವಣೆ ಭತ್ಯೆ ಮತ್ತಿತರ ಭತ್ಯೆಗಳು ಹಾಗೂ ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಅನಿಲ್‌ಕುಮಾರ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಪಿ.ಆರ್‌. 301 


(೧೦೫) 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೭, ೨೦೦೫ ಭಾಗ - ೨ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಂಇ 8 ಪಿಎಸ್‌ಆರ್‌ 2005 (ಭಾ) ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2005 

ಶ್ರೀ ಆರ್‌. ಬಾಲಸುಬ್ರಮಣಿಯನ್‌, ಕಂಪನಿ ಸೆಕ್ರೇಟರಿ, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆಂಗಳೂರು ಇವರು ಈಗಾಗಲೇ 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಮತ್ತು ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾದಲ್ಲಿ 
ಕಂಪನಿ ಸೆಕ್ರೇಟರಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದು ಇದರ ಜೊತೆಗೆ ಮೆಸರ್ಸ್‌ ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತದ ಕಂಪನಿ 
ಸೆಕ್ರೇಟರಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಶ್ರೀ ವಿ.ಜಿ. ಹಿರೇಮಠ್‌, ಕಾರ್ಯಕಾರಿ ನಿರ್ದೇಶಕರು, ಲಾ ಅಂಡ್‌ ಇಂಡಸ್ಟ್ರಿಯಲ್‌ ರಿಲೇಷನ್ಸ್‌, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ, ಬೆಂಗಳೂರು ಇವರು ಈಗಾಗಲೇ ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳಿಗೆ (೯50೦೦1/8) ಕಾನೂನು ಸಲಹೆಗಾರರಾಗಿ 
ಕಾರ್ಯನಿರ್ವಹಿಸುತ್ತಿದ್ದು ಇದರ ಜೊತೆಗೆ ಮೆಸರ್ಸ್‌ ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ ಮೈಸೂರು. ಇದರ ಕಾನೂನು 
ಸಲಹೆಗಾರರಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 302 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 4 SFP 2005, Bangalore, dated 28th February 2005 

Shri Brijesh Kumar, IFS (KN 92), Deputy Conservator of Forests, under orders of transfer as 
Deputy Conservator of Forests, Bagalkote Division, Bagalkote transferred and posted with immediate 
effect and until further orders as Deputy Conservator of Forests, Belgaum Division, Belgaum in place of 
Shri Ashok B. Basarkod, IFS, transferred. 

The notification No. DPAR 152 SFP 2004, dated 2.2.2005 posting Sri Brijesh Kumar, IFS as 
Deputy Conservator of Forests, Bagalkote Division, Bagalkote stands cancelled. 

Shri Ashok B. Basarkod, IFS (KN:95), Deputy Conservator of Forests, Belgaum Division, 
Belgaum is transferred and posted with immediate effect and until further orders as Deputy Conservator 
of Forests, Bagalkote Division, Bagalkote in the existing vacancy. 

By Order and in the Name of the Governor of Karnataka, 
PR-303 K. Sudhakara Shetty 
Under Secretary to Government, 
DP & AR (Services - |) 
NOTIFICATION 
No. DPAR 325 SAS 2004, Bangalore, dated 1st March 2005 

Kum. Manjula V. IAS (KN:87) waiting for posting is posted with immediate effect and until further 

orders as Commissioner for Public Instructions, Gulbarga, in the existing vacant cadre post. 
By Order and in the Name of the Governor of Karnataka, 
PR-304 K. Sudhakara Shetty 
Under Secretary to Government, 
DP & AR (Services - |) 
HIGH COURT OF KARNATAKA, BANGALORE 
NOTIFICATION 
No. GOB(I) 58/2005, Bangalore, dated 2nd March 2005 

The request of Sri M. Narasimhaprasad, the then Civil Judge (Jr.Dn.) and JMFC, H.D. Kote, now 
working as Deputy Registrar, Chief Metropolitan Magistrate Court (under suspension) for grant of Casual 
Leav for half-a-day on the afternoon of 17.10.2002 has been rejected and treated as unauthorised 
absence by the Prl. District and Sessions Judge, Mysore. 

Hence, Sri M. Narasimhaprasad is granted LWA for half-a-day on the afternoon of 17.10.2002, 
while the officer was working as Civil Judge (Jr.Dn.) and JMFC, H.D. Kote. 

By Order of the High Court, 
PR-305 R. Rangaswamy 
Assistant Registrar. 
HIGH COURT OF KARNATAKA, BANGALORE 
NOTIFICATION 
No. GOB(I) 16(168)/2003, Bangalore, dated 2nd March 2005 

Sri A. Vijayan, Prl. Civil Judge (Jr.Dn.) and JMFC, Mulbagal is permitted to surrender 30 days of 

Earned leave from 1.11.2004 to 30.11.2004 (bdi) for the block period of 2003-04. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೭, ೨೦೦೫ ೧೦೭ 





The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-306 R. Rangaswamy 
Assistant Registrar. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 151 ಮುಸೇವಿ 2004, ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್‌ 2005 

ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಗ್ರೂಪ್‌ ಬಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಹುಚ್ಚಪ್ಪ ರವರಿಗೆ ಗ್ರೂಪ್‌ “ಎ' (ಕಿರಿಯ 
ಶ್ರೇಣಿ) ಯ ಅಧಿಕಾರಿಯ ವೇತನ ಶ್ರೇಣಿ ರೂ. 7400-13120 ಗೆ ಬಡ್ತಿ ನೀಡಿ ಕರ್ನಾಟಕ ರಾಜ್ಯ ಛತ್ರ, ತಿರುಮಲದಲ್ಲಿ ಖಾಲಿ ಇರುವ ವಿಶೇಷಾಧಿಕಾರಿ 
ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 307 ರಮೇಶ್‌ ಕೆ. ಜಾಗೀರ್‌ದಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಮುಜರಾಯಿ). 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 31 ಆಖಇ 2005, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ 2005 

ಖಜಾನೆ ಇಲಾಖೆಯಲ್ಲಿ ಈ ಕೆಳಕಾಣಿಸಿದ ಅಧಿಕಾರಿಗಳು (ಎ ಮತ್ತು ಬಿ ವರ್ಗ) 2005ನೇ ಸಾಲಿನಲ್ಲಿ ಅವರ ಹೆಸರಿನ ಮುಂದೆ ನಮೂದಿಸಿದ 

ದಿನಾಂಕಗಳಂದು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 9561) ರನ್ವಯ ಸೇವೆಯಿಂದ ವಯೋನಿವೃತ್ತಿ ಹೊಂದುತ್ತಾರೆ. 















































ಎ ವರ್ಗ 
ಕ್ರ.ಸಂ. ಅಧಿಕಾರಿಗಳ ಹೆಸರು / ಹುದ್ದೆ ಮತ್ತು ಸ್ಥಳ ಜನನ ದಿನಾಂಕ ನಿವೃತ್ತಿ ದಿನಾಂಕ 

ಶ್ರೀ/ಶ್ರೀಮತಿ 

1 ಪಾಟೀಲ್‌ ಬಿ.ಎಂ. 8.2.47 28.2.05 
ಜಿಲ್ಲಾ ಖಜಾನಾಧಿಕಾರಿಗಳು (ಸ್ವ.ಪ್ರ.) ಜಿಲ್ಲಾ ಖಜಾನೆ, ಧಾರವಾಡ 

2 ಅನಂತರಾಂ ಎ.ಎಸ್‌. 21.4.47 30.4.05 
ಜಿಲ್ಲಾ ಖಜಾನಾಧಿಕಾರಿಗಳು (ಸ್ವ.ಪ್ರ.) ಜಿಲ್ಲಾ ಖಜಾನೆ, ಮಡಿಕೇರಿ 

3 ಮುದ್ದಪ್ಪ ಕೆ.ಬಿ. 17.10.47 31.10.05 
ಜಿಲ್ಲಾ ಖಜಾನಾಧಿಕಾರಿಗಳು, ಜಿಲ್ಲಾ ಖಜಾನೆ, ಚಿತ್ರದುರ್ಗ 

4 ನಜೀರ್‌ ಅಹೈದ್‌ ಪಿ. 10.12.47 31.12.05 
ಜಿಲ್ಲಾ ಖಜಾನಾಧಿಕಾರಿಗಳು, ಜಿಲ್ಲಾ ಖಜಾನೆ, ಗದಗ್‌ 

ಬಿ ವರ್ಗ 

1 ಕುಲಕರ್ಣಿ ಆರ್‌.ಡಿ., 10.1.47 31.1.05 
ಸಹಾಯಕ ಖಜಾನಾಧಿಕಾರಿಗಳು, ಜಿಲ್ಲಾ ಖಜಾನೆ, ಧಾರವಾಡ 

2 ಸತ್ಯನಾಯಕ್‌ ಆರ್‌.ಎಸ್‌., 7.1.47 31.1.05 
ಸಹಾಯಕ ಖಜಾನಾಧಿಕಾರಿಗಳು, ಜಿಲ್ಲಾ ಖಜಾನೆ, ಬೆಳಗಾಂ 

3 ರಾಮಚಂದ್ರ ಎ.ಎಸ್‌., 15.1.47 31.1.05 
ಸಹಾಯಕ ಪಿ.ಪಿ.ಟಿ., ಬೆಂಗಳೂರು 

4 ಪೊತೇದಾರ್‌ ಐ.ಎ. 10.2.47 28.2.05 
ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, ಉಪ ಖಜಾನೆ, ಅಥಣಿ 

5 ನಾಗರಾಜ್‌ ಎಂ., ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, 16.3.47 31.3.05 
ಉಪ ಖಜಾನೆ, ಗೌರಿಬಿದನೂರು 

6 ಸಾವಿತ್ರಿ ಬಾಯಿ, ಸಹಾಯಕ ಖಜಾನಾಧಿಕಾರಿಗಳು, 6.4.47 30.4.05 
ಜಿಲ್ಲಾ ಖಜಾನೆ, ಹುಬ್ಬಳ್ಳಿ 

7 ಕುರಂದವಾಡ್‌, ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, 16.4.47 30.4.05 
ಉಪ ಖಜಾನೆ, ಯಲ್ಲಾಪುರ 

8 ಹಾಲು ಎಸ್‌.ಬಿ., 8.4.47 30.4.05 
ಸಹಾಯಕ ಖಜಾನಾಧಿಕಾರಿಗಳು, ಜಿಲ್ಲಾ ಖಜಾನೆ, ಗದಗ್‌ 

9 ತಾರಿಮನಿ ಯು.ಡಿ., ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, 20.4.47 30.4.05 
ಉಪ ಖಜಾನೆ, ಹಾನಗಲ್‌ 




















೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೭, ೨೦೦೫ ಭಾಗ - ೨ 


















































ಕ್ರ. ಸಂ ಅಧಿಕಾರಿಗಳ ಹೆಸರು / ಹುದ್ದೆ ಮತ್ತು ಸ್ಥಳ ಜನನ ದಿನಾಂಕ ನಿವೃತ್ತಿ ದಿನಾಂಕ 

10 ಶ್ರೀನಿವಾಸ್‌ರಾವ್‌ ಕುಲಕರ್ಣಿ, ಪತ್ರಾಂಕಿತ ಉಪ 1.6.47 31.5.05 
ಖಜಾನಾಧಿಕಾರಿಗಳು, ಉಪ ಖಜಾನೆ, ಗುರುಮಿಠಕಲ್‌ 

11 ವಾಸುದೇವಮೂರ್ತಿ ಬಿ.ಪಿ. ಪತ್ರಾಂಕಿತ ಉಪ 27.6.47 30.6.05 
ಖಜಾನಾಧಿಕಾರಿಗಳು, ಉಪ ಖಜಾನೆ, ಚನ್ನಾಗಿರಿ 

12 ಶಂಕರಲಿಂಗೇಗೌಡ ಎಂ., ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, 26.7.47 31.7.05 
ಉಪ ಖಜಾನೆ, ಹೊಳೆನರಸೀಪುರ 

13 ಅಲ್ಲಾಭಕ್ಷ, ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, ಉಪ 20.7.47 31.7.05 
ಖಜಾನೆ, ಆಲಮಟ್ಟಿ 

14 ಜನಾರ್ಧನಯ್ಯ, ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, ಉಪ 4.7.47 31.7.05 
ಖಜಾನೆ, ಅರಕಲಗೂಡು 

15 ಹನುಮಂತರಾವ್‌, ಸಹಾಯಕ ಖಜಾನಾಧಿಕಾರಿಗಳು, ಜಿಲ್ಲಾ 14.8.47 31.8.05 
ಖಜಾನೆ, ಕೋಲಾರ 

16 ತಿಮ್ಮಪ್ಪ ಎನ್‌.ಕೆ. ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, ಉಪ 10.8.47 31.8.05 
ಖಜಾನೆ, ಹೊಳಲ್ಕೆರೆ 

17 ಶಿವಕುಮಾರಸ್ವಾಮಿ, ಸಹಾಯಕ ಖಜಾನಾಧಿಕಾರಿಗಳು, 11.9.47 30.9.05 
ಜಿಲ್ಲಾ ಖಜಾನೆ, ಶಿವಮೊಗ್ಗ 

18 ಶಾಂತಿಕರುಣಾವತಿ, ಸಹಾಯಕ ಖಜಾನಾಧಿಕಾರಿಗಳು, 15.9.47 30.9.05 
ನಿರ್ದೇಶನಾಲಯ, ಬೆಂಗಳೂರು 

19 ನಳಿನಾಕ್ಷಮ್ಮ ಎಸ್‌., ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, 10.10.47 31.10.05 
ಉಪ ಖಜಾನೆ, ಖಾನಾಪುರ 

20 ಶ್ರೀನಾಥ್‌ ಹೆಚ್‌.ಎಸ್‌., ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, 17.11.47 30.11.05 
ಉಪ ಖಜಾನೆ, ಮಾಲೂರು 

21 ಸುದರ್ಶನ್‌ ಜಿ., ಸಹಾಯಕ ಖಜಾನಾಧಿಕಾರಿಗಳು, ಜಿಲ್ಲಾ 26.11.47 30.11.05 
ಖಜಾನೆ, ರಾಯಚೂರು 

22 ರೆಹಮತ್ತುಲ್ಲಾ ಭಾಷಾ, ಸಹಾಯಕ ಖಜಾನಾಧಿಕಾರಿಗಳು, ಜಿಲ್ಲಾ 4.12.47 31.12.05 
ಖಜಾನೆ, ಬಳ್ಳಾರಿ 

23 ರುಕ್ಕಾಂಗದನ್‌ ಜೆ., ಪತ್ರಾಂಕಿತ ಉಪ ಖಜಾನಾಧಿಕಾರಿಗಳು, 13.12.47 31.12.05 
ಉಪ ಖಜಾನೆ, ಸವಣೂರು 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 308 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 39 ಆಸೇವ 2005, ಬೆಂಗಳೂರು, ದಿನಾಂಕ: 4ನೇ ಮಾರ್ಚ್‌ 2005 
ಕಾರ್ಯದರ್ಶಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) 
ಅಧಿಕಾರಿ, ಶ್ರೀ ಶಿವನಂಜಯ್ಯ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಸರ್ಕಾರ ಅಪರ ಕಾರ್ಯದರ್ಶಿ, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು ಹುದ್ದೆಗೆ - 
ಶ್ರೀ ಎಂ.ಕೆ. ಬಲದೇವಕೃಷ್ಣ, ಇವರ ಸ್ಥಾನದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 309 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 247 ಮುಸೇವಿ 2003, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2005 
ಅಧಿಸೂಚನೆ ಸಂ. ಕಂಇ 247 ಮುಸೇವಿ 2003 ದಿ: 14.2.2005 ರಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ಗ್ರೂಪ್‌ 'ಸಿ' ಅಧೀಕ್ಷಕರುಗಳಿಗೆ ಗ್ರೂಪ್‌ 
“ಬಿ' ಹುದ್ದೆಗಳಿಗೆ ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿ ಮಾಡಿದ್ದನ್ನು ಭಾಗಶಃ ಮಾರ್ಪಾಡು ಮಾಡಿ ಈ ಕೆಳಗಿನಂತೆ ಸ್ಥಳನಿಯುಕ್ತಿ ಮಾಡಲಾಗಿದೆ. 











ಕ್ರ.ಸಂ. ಹೆಸರು ಮತ್ತು ಕರ್ತವ್ತ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿಯ ಮೇಲೆ ನೇಮಿಸಲಾದ ಸ್ಥಳ 
1 | ಶ್ರೀಮತಿ ಕೆ. ಮೋಹಿನಿ ಶೆಟ್ಟಿ, ಅಧೀಕ್ಷಕರು, ಕುಕ್ಕೆ ಶ್ರೀ | ಮುಜರಾಯಿ ಸಹಾಯಕರು, 
ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ, ಸುಳ್ಯ ತಾ:, ಜಿಲ್ಲಾಧಿಕಾರಿಗಳ ಕಛೇರಿ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು 
ದಕ್ಷಿಣ ಕನ್ನಡ ಜಿಲ್ಲೆ 














ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೭, ೨೦೦೫ ೧೦೯ 


























ಕ್ರ.ಸಂ. ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿಯ ಮೇಲೆ ನೇಮಿಸಲಾದ ಸ್ಥಳ 
2 ಶ್ರೀ ನಿಂಗಯ್ಯ, ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ | ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ಅನಂತಪದವಾಭಸ್ವಾಮಿ 
ವೇಣುಗೋಪಾಲಸ್ವಾಮಿ ದೇವಸ್ಥಾನ, ಮಲ್ಲೇಶ್ವರಂ, ದೇವಸ್ಥಾನ, ಕುಡುಪು, ಮಂಗಳೂರು ತಾ: (ಶ್ರೀಮತಿ ಬಿ. 
ಬೆಂಗಳೂರು ಪುಷ್ಪಲತಾ ರವರ ಪದೋನ್ನಶಿಯಿಂದ ತೆರವಾದ ಸ್ಥಳದಲ್ಲಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 310 ಕೆ. ಜಯಚಂದ್ರ 


ಪೀಠಾಧಿಕಾರಿ, ಕಂದಾಯ ಇಲಾಖೆ (ಮುಜರಾಯಿ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 66 ಸಅರ 2005, ಬೆಂಗಳೂರು, ದಿನಾಂಕ: 9ನೇ ಮಾರ್ಚ್‌ 2005 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಬಿ.ವಿ. 
ಕುಮಾರ ಸ್ವಾಮಿ ಇವರಿಗೆ 39 ದಿನಗಳ ಗಳಿಕೆ ರಜೆಯನ್ನು ದಿನಾಂಕ: 1.3.2005 ರಿಂದ 8.4.2005 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. 
ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 311 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 93 ಆಸೇಇ 2005, ಬೆಂಗಳೂರು, ದಿನಾಂಕ: 7ನೇ ಮಾರ್ಚ್‌ 2005 
ಶ್ರೀಮತಿ ಎಂ.ವಿ. ಸಾವಿತ್ರಿ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಹಾಲಿ ರಿಜಿಸ್ಟಾರ್‌, NIMHANS, ಬೆಂಗಳೂರು, ಇವರಿಗೆ 
ದಿನಾಂಕ: 23.11.2004 ರಿಂದ 28.1.2005 ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 8(15) 
(ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 312 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 5 ಆಸೇವ 2005, ಬೆಂಗಳೂರು, ದಿನಾಂಕ: 1ನೇ ಮಾರ್ಚ್‌ 2005 
ಉಪವಿಭಾಗಾಧಿಕಾರಿ, ಕಾರವಾರ ಉಪವಿಭಾಗ, ಕಾರವಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) 
ಅಧಿಕಾರಿ, ಶ್ರೀಮತಿ ತೇಜಸ್ವಿನಿ ಸದಾನಂದ ನಾಯಕ್‌, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸಹಾಯಕ ಆಯುಕ್ತರು, ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ, ಹುಬ್ಬಳಿ - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಉಪವಿಭಾಗಾಧಿಕಾರಿ, ಭಟ್ಕಳ ಉಪವಿಭಾಗ, ಭಟ್ಕಳ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ 
ಕೆ.ಆರ್‌. ಜಯಪ್ರಕಾಶ್‌ರಾವ್‌, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಫ್ಯಾಕಲ್ಟಿ, ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು - ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 313 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 79 ಆಸೇವ 2004, ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2005 
ಕರ್ನಾಟಕ ಆಡಳಿತ ಸೇವೆಯ (ಆಯ್ಕೆ ಶ್ರೇಣಿ) ವೃಂದಕ್ಕೆ ಸೇರಿದ ಶ್ರೀ ಬಿ.ಎಸ್‌. ಶೇಖರಪ್ಪ, ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ 
ಹೆದ್ದಾರಿಗಳ ಅಭಿವೃದಿ ಯೋಜನೆ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ಉಪ ಆಯುಕ್ತರು (ಆಡಳಿತ), ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು - ಶ್ರೀ ವಿ. ಶ್ರೀರಾಮರೆಡ್ಡಿ ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 314 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೭, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 76 ಸಅಸೇ 2005, ಬೆಂಗಳೂರು, ದಿನಾಂಕ: 5ನೇ ಮಾರ್ಚ್‌ 2005 
ಶ್ರೀ ಎಸ್‌.ಎನ್‌. ಚಂದ್ರಶೇಖರ್‌, ಉಪ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಪ್ರಸ್ತುತ ಮುಖ್ಯ ಲೆಕ್ಕಾಧಿಕಾರಿಗಳು, ಬೆಂಗಳೂರು ನಗರ 
ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರನ್ನು ವಾರ್ತಾ ಮತ್ತು ಪ್ರಚಾರ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ 
ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ವಶಕ್ಕೆ ನೀಡಿರುವುದರಿಂದ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರಿಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಾರ್ತಾ ಮತ್ತು ಪ್ರಚಾರ ಸಚಿವರ 
ಆಪ್ತ ಕಾರ್ಯದರ್ಶಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 315 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 129 ಆಸೇವ 2004, ಬೆಂಗಳೂರು, ದಿನಾಂಕ: 1ನೇ ಮಾರ್ಚ್‌ 2005 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಯು.ಎಸ್‌. ನೇಜ್ಞೂರ್‌, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ಆಹಾರ ಮತ್ತು ನಾಗರೀಕ 
ಸರಬರಾಜು ನಿಗಮ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 316 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 34 ನಯೋಸೇ 2005, ಬೆಂಗಳೂರು, ದಿನಾಂಕ: 9ನೇ ಮಾರ್ಚ್‌ 2005 
ಶ್ರೀ ಲಕ್ಷಿ ಕಾಂತ ಎಸ್‌. ಪವಾರ್‌, ನಗರ ಯೋಜನಾ ಸಹಾಯಕ ನಿರ್ದೇಶಕರು, ವಿಜಾಪುರ ಇವರು ನಗರ ಯೋಜನಾ ಸಹಾಯಕ 
ನಿರ್ದೇಶಕರು, ಜಮಖಂಡಿ ಕಛೇರಿಯ ಸಹಾಯಕ ನಿರ್ದೇಶಕರ ಹುದ್ದೆಯ ಅಧಿಕ ಪ್ರಭಾರವನ್ನು ದಿನಾಂಕ: 16.7.2001 ರಿಂದ ದಿನಾಂಕ: 18.9.2002 
ರವರೆಗೆ (ದಿನಾಂಕ: 1.7.2002 ರಿಂದ ದಿನಾಂಕ: 9.7.2002 ರವರೆಗೆ) 9 ದಿನಗಳ ಪರಿವರ್ತಿತ ರಜೆ ಹೊರತುಪಡಿಸಿ) ಹಾಗೂ ದಿನಾಂಕ: 30.4.2003 
ರಿಂದ 30.9.2004 ರವರೆಗೆ ನಿರ್ವಹಿಸಿರುವುದರಿಂದ ಈ ಅವಧಿಗೆ ಸಹಾಯಕ ನಿರ್ದೇಶಕರು ವೇತನ ಶ್ರೇಣಿ ರೂ. 7400-13,120ರ ಕನಿಷ್ಟ ವೇತನದ 
ಶೇಕಡ 5 ರಷ್ಟು ಪ್ರಭಾರ ಭತ್ಯೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 68 ರನ್ವಯ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 317 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 214 ಮೀಇಸೇ 2004, ಬೆಂಗಳೂರು, ದಿನಾಂಕ: 4ನೇ ಮಾರ್ಚ್‌ 2005 
ಕರ್ನಾಟಕ ನಾಗರೀಕ ಸೇವಾ (ಸ್ಪರ್ಧಾತಕ್ರ ಪರೀಕ್ಷೆಗಳ ಮೂಲಕ ನೇರ ನೇಮಕಾತಿ) (ಸಾಮಾನ್ಯ) ನಿಯಮಗಳು 2001ರ ಅನುಸಾರ 
ಕರ್ನಾಟಕ ಲೋಕ ಸೇವಾ ಆಯೋಗದ ಮುಖಾಂತರ ಮೀನುಗಾರಿಕೆ ಸಹಾಯಕ ನಿರ್ದೇಸಕರು (ಶ್ರೇಣಿ-2) ಹುದ್ದೆಗಳಿಗೆ ಆಯ್ಕೆಗೊಂಡ ಈ ಕೆಳಕಂಡ 
ಅಭ್ಯರ್ಥಿಗಳನ್ನು ಮೀನುಗಾರಿಕೆ ಇಲಾಖೆಯಲ್ಲಿ ವೇತನ ಶ್ರೇಣಿ ರೂ. 5575-125-5700-150-7200-200-8800-260-10620 ರಲ್ಲಿ ಖಾಲಿಯಿರುವ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) ಹುದ್ದೆಗಳಲ್ಲಿ ಕೆಳಗೆ ಕಾಣಿಸಿರುವ ನಿಬಂಧನೆಗಳಿಗೆ ಒಳಪಟ್ಟು ಅರ್ಹತಾ ಪರೀಕ್ಷಣಾರ್ಥಿಗಳನ್ನಾಗಿ 
ಅವರವರ ಹೆಸರುಗಳ ಮುಂದೆ ತೋರಿಸಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ಈ ಮೂಲಕ ನೇಮಕ ಮಾಡಿ ಆದೇಶಿಸಲಾಗಿದೆ. 





























ಕ್ರ.ಸಂ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ನೇಮಕ ಮಾಡಿರುವ ಹುದ್ದೆ ಮತ್ತು ಸ್ಥಳ 

ಶ್ರೀ/ಶ್ರೀಮತಿ 

1 2 3 

1 ಪ್ರಸನ್ನ ಕುಮಾರ್‌ ಎಸ್‌. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ತಂದೆ ಸೀನಪ್ಪ ಸಿ., 1ನೇ ಅಡ್ಡ ರಸ್ತೆ, ಸಿದ್ದರಾಮೇಶ್ವರ ವೃತ್ತ, ಅಜ್ಜಂಪುರ ಮೀನುಮರಿ ಉತ್ಪಾದನಾ ಕೇಂದ್ರ, ಮಾರ್ಕೋನಹಳ್ಳಿ, 
ಅಂಚೆ, ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ-577 547 ತುಮಕೂರು ಜಿಲ್ಲೆ 

2 ಪ್ರಸನ್ನ ಎಸ್‌., ಎಂ.ಎಫ್‌.ಎಸ್‌.ಸಿ. ವಿದ್ಯಾರ್ಥಿ, ಸಿ.ಐ.ಎಫ್‌.ಟಿ. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಐಲ್ಯಾಂಡ್‌, ಕೊಚ್ಚಿ-682 029. ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ 

3 ರಾಜೇಶ್‌ ಕೆ.ಎಂ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಶಂಕರಪುರ, ದೇಶಹಳ್ಳಿ ಅಂಚೆ, ಶಿವಪುರ ಆರ್‌.ಎಸ್‌. ಪಾಂಡವಪುರ, ಮಂಡ್ಯ ಜಿಲ್ಲೆ 
ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ - 571 428. 






























































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೭, ೨೦೦೫ ೧೧೧ 

1 2 3 

4 ತುಷಾರಮಣಿ ಎಂ.ವಿ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) 
ಶಕುಂತಲಾ ಮಾಳಗಿ, ಕಕ್ಕರಗೊಳ್ಳ ಅಂಚೆ, ದಾವಣಗೆರೆ ಜಿಲ್ಲೆ - 577 589 | ಮೀನುಗಾರಿಕೆ ನಿರ್ದೇಶನಾಲಯ, ಬೆಂಗಳೂರು 

5 ಸತೀಶ್‌ ಎಸ್‌.ಕೆ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಗ್ರೇಸ್‌ ನಿಲಯ, 1ನೇ ಕ್ರಾಸ್‌ ರೈಟ್‌, ಅಶೋಕ ನಗರ, ಚನ್ನಗಿರಿ, ದಾವಣಗೆರೆ ಜಿಲ್ಲೆ 
ಶಿವಮೊಗ್ಗ - 577 201. 

6 ದೀಪಾಂಜಲಿ ಎ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-2), 
ಪಿಶರೀಸ್‌ ಮೈಕ್ರೋಬಯಾಲಜಿ ಇಲಾಖೆ, ಮೀನುಗಾರಿಕೆ ಕಾಲೇಜು, ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆ 
ಕಂಕನಾಡಿ, ಮಂಗಳೂರು-575 002. 

7 ಕಿರಣ್‌ ಎನ್‌.ಜಿ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಪಾರ್ವತಿ ಕೃಪ, ಬ್ಲಾಕ್‌ ನಂ. 23, ಮನೆ ಸಂಖ್ಯೆ: 116, ಮಡಿಕೇರಿ, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ 
ಕೊಡಗು ಜಿಲ್ಲೆ-571 201 

8 ಮೃದುಲಾ ಆರ್‌. ಮೆಂಡನ್‌ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಲಲಿತ್‌, ಸತ್ಯನಾರಾಯಣ ಭಜನಾ ಮಂದಿರ ಹತ್ತಿರ, ಪಿಂಟೋ ಲೇನ್‌, ಮೈಸೂರು 
ಸುಭಾಷ ನಗರ, ಬೋಳಾರ, ಮಂಗಳೂರು-575 001. 

9 ಗುರುಚನ್ನ ಬಸವಣ್ಣ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಸೀನಿಯರ್‌ ರಿಸರ್ಚ್‌ ಫೆಲೋ, ಅಗ್ರಿಕಲ್ಲರ್‌ ಇಲಾಖೆ, ಕಡೂರು, ಚಿಕ್ಕಮಗಳೂರು ಜಿಲ್ಲೆ 
ಮೀನುಗಾರಿಕೆ ಕಾಲೇಜು, ಕಂಕನಾಡಿ, ಮಂಗಳೂರು-575 002. 

10 ಶ್ರೀನಿವಾಸ್‌ ಕೆ.ಎನ್‌. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ತಿರುಮಲ ಕೃಷ, ಎನ್‌ಎಂಸಿ 1ನೇ ಕ್ರಾಸ್‌, ಎಡಭಾಗ, ಹೊಸಮನೆ, ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ 
ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ-577 301 

11 ಸದಾನಂದ ಆಚಾರ್ಯ ಬಿ. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ತಂದೆ ರಾಜೀವ ಆಚಾರ್ಯ, ಬೈಕಾಡಿ, ಬ್ರಹ್ಮಾವರ, ಶಿಗ್ಗಾಂವಿ, ಹಾವೇರಿ ಜಿಲ್ಲೆ 
ಉಡುಪಿ ಜಿಲ್ಲೆ-576 213 

12 ಆಶಾಲತಾ ಕೆ.ಬಿ. ಕೆರಾಫ್‌ ಕೆ.ಬಿ. ಮಹೇಶ್‌, ಗಣಿತ ಉಪನ್ಯಾಸಕರು, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಶಾರದಾ ರೆಸಿಡೆನ್‌ಷಿಯಲ್‌ ಸಿಪಿಯು ಕಾಲೇಜು, ಕುಂಜಿಬೆಟ್ಟು ಅಂಚೆ, ಹೊನ್ನಾಳ, ದಾವಣಗೆರೆ ಜಿಲ್ಲೆ 
ಉಡುಪಿ-576 102. 

13 ಕವಿತಾ ಆರ್‌.ಕೆ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಮಮತಾ ಕಾಂಪೌಂಡ್‌, ಕೊಲ್ಕಾ, ಕೋಟೆಕರ್‌ ಅಂಚೆ, ಅರಕಲಗೂಡು, ಹಾಸನ ಜಿಲ್ಲೆ. 
ಮಂಗಳೂರು-575 022. 

14 ಚೇತನ್‌ ಎಸ್‌.ಎನ್‌. ತಂದೆ ನಾರಾಯಣರೆಡ್ಡಿ ಎಂ.ಎಸ್‌. ನಂ. 4, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಕೃಷ್ಣಪ್ಪ ಗಾರ್ಡನ್‌, ಚೋಳನಗರ, ಆನಂದನಗರ 1ನೇ ಬ್ಲಾಕ್‌, ಆರ್‌.ಟಿ. ಅರಕಲಗೂಡು, ಹಾಸನ ಜಿಲ್ಲೆ 
ನಗರ, ಬೆಂಗಳೂರು-560 032. 

15 ಮಾನ್‌ಸಿಂಗ್‌ ನಾಯಕ್‌ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ತಂದೆ ಕೇಶಪ್ಪ ನಾಯ್ಕ, ದುರ್ಗಾ ವಿಹಾರ ಹೋಟೆಲ್‌ ಹತ್ತಿರ, ಲಂಬಾಣಿ ಗದಗ, ಗದಗ ಜಿಲ್ಲೆ 
ತಾಂಡ, ಸ್ಟೇಷನ್‌ ರಸ್ತೆ, ಬಾಗಲಕೋಟೆ-587 101 

16 ಚಿಕ್ಕಣ್ಣ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ವೈ.ಎನ್‌. ಹಳ್ಳಿ ಗ್ರಾಮ, ಸಿದ್ದಾಪುರ ಅಂಚೆ, ಪಾವಗಡ ತಾಲ್ಲೂಕು, ಬೇತಮಂಗಲ, ಕೋಲಾರ ಜಿಲ್ಲೆ 
ತುಮಕೂರು ಜಿಲ್ಲೆ - 572 141. 

17 ಮಹದೇವ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ತಂದೆ ಮರಿಗೌಡ, ದೊಡ್ಡೇಗೌಡನ ಕೊಪ್ಪಲು, ಕಲ್ಕುಣಿ ಅಂಚೆ, ಹೆಚ್‌.ಡಿ. ಕೋಟೆ, ಮೈಸೂರು ಜಿಲ್ಲೆ 
ಕಿರುಗಾವಲು, ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ-571 424 

18 ಕುಮಾರ ಸ್ವಾಮಿ ಎ.ಆರ್‌. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ತಂದೆ ಲೇಟ್‌ ಎ. ರಾಮು, ಕೆ.ಪಿ.ಟಿ.ಸಿ.ಎಲ್‌. ಹಿಂಭಾಗ, ಅರಕಲಗೂಡು | ಹೊಳೆನರಸೀಪುರ, ಹಾಸನ ಜಿಲ್ಲೆ 
ಅಂಚೆ, ಹಾಸನ ಜಿಲ್ಲೆ-573 102 

19 ಶಾಂತ ಕುಮಾರ್‌ ಜಿ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಸೀನಿಯರ್‌ ಎಂಎಫ್‌ಎಸ್ಸಿ, ಮೀನುಗಾರಿಕೆ ಕಾಲೇಜು, ಪುರುಷರ ವಸತಿ ಹಡಗಲಿ, ಬಳ್ಳಾರಿ ಜಿಲ್ಲೆ 
ನಿಲಯ, ಕಂಕನಾಡಿ ಅಂಚೆ, ಮಂಗಳೂರು-575 002. 

20 ಸಿದ್ದಪ್ಪ ಸುರಗೀಹಳ್ಳಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 








ಕೇರಾಫ್‌ ಎಸ್‌.ಸಿ. ನಿಂಬಾಳ, ಶಿಕ್ಷಕರು, ತಾಂಬ ಅಂಚೆ, ಇಂಡಿ 
ತಾಲ್ಲೂಕು, ಬಿಜಾಪುರ ಜಿಲ್ಲೆ-586 215 





ಬಾದಾಮಿ, ಬಾಗಲಕೋಟೆ ಜಿಲ್ಲೆ 
























































೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೭, ೨೦೦೫ ಭಾಗ - ೨ 
1 2 3 
21 ರವೀಂದ್ರ ನಾರಾಯಣ್‌ ತಾಳೇಕರ್‌ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಕೇರಾಫ್‌ ಆರ್‌. ಧನಂಜಯ, ಎ-42/3, ಕೆಪಿಡಬ್ಲ್ಯೂಡಿ ಕ್ವಾರ್ಟರ್ಸ್‌, ಮೀನು ಕೃಷಿಕರ ಅಬಿವೃದ್ಧಿ ಸಂಸ್ಥೆ , ಬೆಳಗಾವಿ 
ಜೀವನ್‌ಭೀಮಾ ನಗರ, ಬೆಂಗಳೂರು-560 075 

22 ರಾಮಲಿಂಗ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಪಿಹೆಚ್‌ಡಿ ಸ್ಕಾಲರ್‌, ಸೆಂಟ್ರಲ್‌ ಮೆರೈನ್‌ ಫಿಶರೀಸ್‌ ರೀಸರ್ಚ್‌ ನಾಗಮಂಗಲ, ಮಂಡ್ಯ ಜಿಲ್ಲೆ 
ಇನ್‌ಸ್ಟಿಟ್ಯೂಟ್‌, ತಾತಾಪುರಂ, ಕೊಚ್ಚಿನ್‌, ಕೇರಳ-682 014 

23 ಮಂಜಾನಾಯ್ಕ ಬಿ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಫಿಶರೀಸ್‌ ಮೈಕ್ರೋಬಯಾಲಜಿ ಇಲಾಖೆ, ಮೀನುಗಾರಿಕೆ ಕಾಲೇಜು, ಸೊರಬ, ಶಿವಮೊಗ್ಗ ಜಿಲ್ಲೆ 
ಕಂಕನಾಡಿ, ಮಂಗಳೂರು-575 002 

24 ಕುಮಾರ ನಾಯ್ಕ ಎ. ಎಸ್‌., ಸೆಂಟ್ರಲ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಫಿಶರೀಸ್‌ ಎಜುಕೇಷನ್‌, 7 ಬಂಗಲೋಸ್‌ ವರ್ಲೋವಾ, ಅಂದೇರಿ ವೆಸ್ಟ್‌, | ಬಸವಕಲ್ಯಾಣ, ಬೀದರ್‌ ಜಿಲ್ಲೆ 
ಮುಂಬೈ, ಮಹಾರಾಷ್ಟ್ರ-400 061 

25 ಪ್ರಿಯಾ ಗಣಪತಿ ಎಂ., ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, (ಶ್ರೇಣಿ-2) 
ಜೂನಿಯರ್‌ ಎಂಎಫ್‌ವಎಸ್ಸಿ, ಲೇಡೀಸ್‌ ಹಾಸ್ಟೆಲ್‌, ಮೀನುಗಾರಿಕೆ ಪೊನ್ನಂಪೇಟೆ, ಕೊಡಗು ಜಿಲ್ಲೆ 
ಕಾಲೇಜು, ಕಂಕನಾಡಿ, ಮಂಗಳೂರು-575 002 

26 ರೇವತಿ ಜೆ.ಎ. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) 
ಕೋಂ ದಿನೇಶ್‌, ರೇಣುಕಾಂಬ ನಿಲಯ, ಟೆಂಪಲ್‌ ರಸ್ತೆ, ತಾಳಗುಪ್ಪ (ಜಲಾಶಯ), ಸಾಗರ, ಶಿವಮೊಗ್ಗ ಜಿಲ್ಲೆ 
ಅಂಚೆ, ಸಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಪೆ-577 430 

27 ಸುಷ್ಮಾ ಜಿ.ಎನ್‌. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಡಾಟರ್‌ಅಫ್‌ ವೈ.ಆರ್‌. ಪ್ರೇಮಕುಮಾರಿ, ನಂ. 1/254, 5ನೇ ಕ್ರಾಸ್‌, ಸರ್ಕಾರಿ ಮತ್ಸ್ಯಾಲಯ, ಬೆಂಗಳೂರು 
ಹೊಸ ಬಡಾವಣೆ, ಗುಬ್ಬಿ, ತುಮಕೂರು ಜಿಲ್ಲೆ-572 216 

28 ಸವಿತಾ ಖಾದ್ರಿ. ಎಸ್‌.ಕೆ. ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ಕೇರಾಫ್‌ ಮನಡೋನ್‌ ಎಂಟರ್‌ಪ್ರೈಸಸ್‌, ಯಡ್ತರೆ ಕಟ್ಟಡ, ಮುಖ್ಯ ರಸ್ತೆ, | ಕುಂದಾಪುರ, ಉಡುಪಿ ಜಿಲ್ಲೆ. 
ಕುಂದಾಪುರ, ಉಡುಪಿ ಜಿಲ್ಲೆ-576 201 

29 ಇಸ್ರ್ಯಾಕ್‌ ಅಹಮದ್‌ ಖಾನ್‌ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಪ್ರೇಣಿ-2), 
ತಂದೆ ಸರ್ದಾರ್‌ ಖಾನ್‌ ಪಠಾಣ್‌, ಮಾಸೂರು ಅಂಚೆ, ಹಿರೀಕೆರೂರು ಕಲಘಟಗಿ, ಧಾರವಾಡ ಜಿಲ್ಲೆ 
ತಾಲ್ಲೂಕು, ಹಾವೇರಿ ಜಿಲ್ಲೆ-581 210 

ಮೇಲೆ ಹೇಳಿರುವ ಅಭ್ಯರ್ಥಿಗಳ ನೇಮಕಾತಿಯು ಕೆಳಕಂಡ ನಿಬಂದನೆಗಳಿಗೆ ಒಳಪಟ್ಟಿರುತ್ತದೆ. 

1. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಮೊಕದ್ದಮೆ ಸಂಖ್ಯೆ: 
WA(Civil)232/99 ರಲ್ಲಿನ ಅಂತಿಮ ತೀರ್ಮಾನಕ್ಕೆ ಈ ನೇಮಕಾತಿ ಆದೇಶವು ಒಳಪಟ್ಟಿರುತ್ತದೆ; 

2. ಮೇಲ್ಕಂಡ ಅಭ್ಯರ್ಥಿಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಅದರ ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳಿಗೆ/ಆದೇಶಗಳಿಗೆ ಒಳಪಟ್ಟಿರುತ್ತದೆ; 

3. ಮೇಲ್ಕಾಣಿಸಿದ ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977ಕ್ಕೆ ಬದ್ಧರಾಗಿರುತ್ತಾರೆ; 

4. ಪರೀಕ್ಸಾರ್ಥ ಅವಧಿಯಲ್ಲಿ ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆ ನಿಯಮಾವಳಿ 1974 
ರಡಿಯಲ್ಲಿ ನೇಮಕಾತಿಗೊಂಡಿರುವ ಹುದ್ದೆಗೆ ನಿಗದಿಪಡಿಸಿರುವ ಕನ್ನಡ ಭಾಷಾ ಮತ್ತು ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು; 

5. ಮೇಲ್ಕಂಡ ಅಭ್ಯರ್ಥಿಗಳ ಜೇಷ್ಠತೆಯನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ಆಯ್ಕೆ ಪಟ್ಟಿಯಲ್ಲಿ ನೀಡಿರುವ ಕ್ರಮ ಸಂಖ್ಯೆಯಂತೆ ಹಾಗೂ 
ಸರ್ಕಾರವು ಆಗಿಂದಾಗ್ಗೆ ಹೊರಡಿಸಿರುವ ಆದೇಶಗಳನ್ವಯ ನಿರ್ಧರಿಸಲಾಗಿರುವುದು; 

6. ಮೇಲ್ಕಂಡ ಅಭ್ಯರ್ಥಿಗಳು ಈ ಅಧಿಸೂಚನೆಯ ದಿನಾಂಕದಿಂದ 15 (ಹದಿನೈದು) ದಿವಸಗಳೊಳಗಾಗಿ ಮೀನುಗಾರಿಕೆ ನಿರ್ದೇಶನಾಲಯದಲ್ಲಿ 
ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು; 

7. ಮೇಲ್ಕಂಡ ಅಭ್ಯರ್ಥಿಗಳು ಮೀನುಗಾರಿಕೆ ನಿರ್ದೇಶನಾಲಯದಲ್ಲಿ ಕರ್ತವ್ಯಕ್ಕೆ ಹಾಜರಾದ ಸಮಯದಲ್ಲಿ ಅವರುಗಳ ಮೂಲ ಅಂಕಪಟ್ಟಿಗಳನ್ನು, 
ಪದವಿ ಪ್ರಮಾಣಪತ್ರವನ್ನು, ಜನ್ಮ ದಿನಾಂಕ ಪ್ರಮಾಣ ಪತ್ರವನ್ನು, ಮೀಸಲಾತಿ ಪ್ರಮಾಣ ಪತ್ರವನ್ನು ಪರಿಶೀಲನೆಗಾಗಿ ಹಾಜರುಪಡಿಸತಕ್ಕದ್ದು. 
ಅಲ್ಲದೆ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ಇತ್ತೀಚೆಗೆ ಪಡೆಯಲಾದ ನಡತೆ/ಶೀಲ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸತಕ್ಕದ್ದು; 

8. ಮೇಲ್ಕಂಡ ಅಭ್ಯರ್ಥಿಗಳು ಪರೀಕ್ಷಾರ್ಥ ಅವಧಿಯಲ್ಲಿ ನಿಯೋಜಿಸುವ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸತಕ್ಕದ್ದು; 

9. ಆಯ್ಕೆಯಾಗಿರುವ ಕೆಲವು ಅಭ್ಯರ್ಥಿಗಳ ಪೈಕಿ ಸಿಂಧುತ್ವ ಪ್ರಮಾಣ ಪತ್ರ ವಿಚಾರದಲ್ಲಿ ಆಯ್ಕೆ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಿದ 
ಪಕ್ಷದಲ್ಲಿ ಆಯ್ಕೆಪಟ್ಟಿಯು ಮೇಲನವಿ ಪ್ರಾಧಿಕಾರದ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. ಅವರು ಯಶಸ್ವಿಯಾದಲ್ಲಿ ಈಗ ನಿಗದಿಪಡಿಸಿರುವ 
ಜೇಷ್ಠತೆಯನ್ನು ಸೂಕ್ತವಾಗಿ ಮಾರ್ಪಡಿಸುವ ನಿಬಂಧನೆಗೆ ಒಳಪಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎನ್‌. ಗಾಡವಿ 
ಪಿ.ಆರ್‌. 319 ಸರ್ಕಾರದ ಉಪ ಕಾರ್ಯದರ್ಶಿ, 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 


